ಕರ್ನಾಟಕ ವಿಧಾನಸಭೆ 


ಹದಿಮೂರನೇ ವಿಧಾನಸಭೆ 
(ಹದಿನಾಲ್ಕನೇ ಅಧಿವೇಶನ) 


ಕಾರ್ಯಕಲಾಪಗಳ ಪಟ್ಟಿ 
ಗುರುವಾರ, ದಿನಾಂಕ 19ನೇ ಜುಲೈ, 2012 
(ಸಮಯ: ಬೆಳಿಗ್ಗೆ 11.00 ಗಂಟೆಗೆ) 


1. ಸಂತಾಪ ಸೂಚನೆ 


2.. ಕಾರ್ಯದರ್ಶಿಯವರ ವರದಿ 


ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ 
ವಿಧೇಯಕಗಳ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುವುದು. 


3. ವಿತ್ತೀಯ ಕಾರ್ಯಕಲಾಪಗಳು 


2012-13ನೇ ಸಾಲಿನ ಈ ಕೆಳಕಂಡ ಅನುದಾನ ಬೇಡಿಕೆಗಳ ಮಂಡನೆ ಮತ್ತು ಚರ್ಚೆ. 


ಕಾರ್ಯದರ್ಶಿಯವರು: 


ಬೇಡಿಕೆ ಸಂಖ್ಯೆ ಬೇಡಿಕೆಗಳ ಹೆಸರು 
01 ಕೃಷಿ ತೋಟಗಾರಿಕೆ 
07 ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
14 ಕಂದಾಯ 
24 ಇಂಧನ 
ಪಿ.ಓಂಪ್ರಕಾಶ 


ಕಾರ್ಯದರ್ಶಿ 


Raj] N 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 


(www. kar.nic.in/kla) 


